ಕರ್ನಾಟಕ ವಿಧಾನ ಪರಿಷತ್ತು 
ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 367 


೫) ಸದಸ್ಯರ ಹೆಸರು ಶ್ರೀ ಎನ್‌.ಅಪ್ಮಾಜಿಗೌಡ (ಸ್ಥಳೀಯ ಸಂಸ್ಥೆಗಳ 
ಕ್ನೇತ್ರದಿಂದ ಚುನಾಯಿತರಾದವರು) 
3) ಉತ್ತರಿಸಬೇಕಾದ ದಿನಾಂಕ 03-02-2021 
4 ಉತ್ತರಿಸಬೇಕಾದ ಸಚಿವರು ಮಾನ್ಯ ಮೀನುಗಾರಿಕೆ, ಬಂದರು ಮತ್ತು ಒಳನಾಡು 
ಜಲಸಾರಿಗೆ ಸಚಿವರು 
ಪ್ರಶ್ನೆ T ಉತ್ತರ 1 


4 
ರಾಜ್ಯದಲ್ಲಿ 2019-20ನೇ 


ಸಾಲಿನಲ್ಲಿ 


| ಮೀಮಗಾರಿಕೆ ಇಲಾಖೆ 


ವತಿಯಿಂದ 
ಮಿೀೀನುಮರಿಗಳನ್ನು 
ಕೆರೆಗಳಲ್ಲಿ ಸಾಕಣೆ 
ಮಾಡಲು 
ಅಮಸರಿಸಲಾಗಿರುವ 
ಕ್ರಮಗಳೇನು; 
(ಸಂಪೂರ್ಣ ವಿವರ 
ನೀಡುವುದು) 


ದಾಜ್ಯದಲ್ಲಿ 3695 ದೊಡ್ಡ ಕರೆಗಳು, 22723 ಸಣ್ಣ ಕೆರೆಗಳು ಹಾಗೂ; 
82 ಜಲಾಶಯಗಳಿದ್ದು, ಒಟ್ಟು 5.65 ಲಕ್ಷ ಹೆಕ್ಟೇರ್‌ ಜಲವಿಸೀರ್ಣದ 
ಒಳನಾಡು ಜಲಸಂಪನೂಲ ಹೊಂದಿದೆ. ಒಳನಾಡು ಮೀನುಗಾರಿಕೆ | 
ಅಭಿವೃದ್ಧಿಪಡಿಸಲು ವಿಫುಲ ಅವಕಾಶವಿದ್ದು, ವಿವಿಧ ಯೋಜನೆ 
ಅಡಿಯಲ್ಲಿ ಮೀನು ಉತ್ಪಾದನೆ ಹೆಚ್ಚಿಸಲು ಹಾಗೂ ಮೀನುಗಾರರ 
ಆರ್ಥಿಕ ಪರಿಸ್ತಿತಿಯನ್ನು ಉತ್ತಮಪಡಿಸಲು ವಿವಿಧ |; 
ಕಾರ್ಯಕ್ರಮಗಳನ್ನು ಇಲಾಖೆಯಿಂದ ಹಮ್ಮಿಕೊಳ್ಳಲಾಗಿದೆ. 


"ಮತ್ಯ್ಯಕೃಷಿ ಆಶಾಕಿರಣ” ಯೋಜನೆಯಡಿ *ೆದೆಗಳಲ್ಲಿ ಮೀನು 
ಉತ್ಪಾದನೆಯನ್ನು ಹೆಚ್ಚಿಸಲು ಹಾಗೂ ಮೀನು. ಕೃಷಿಗೆ ಉತ್ತೇಜನ 
ನೀಡಲು, ಪ್ರತಿ ಹೆಕ್ಟೇರ್‌ ಗೆ 4000 ಬಲಿತ ಮೀನು ಮರಿಗಳನ್ನು ಹಾಗೂ 
2 ಟನ್‌ ಕೃತಕ ಆಹಾರವನ್ನು ಖರೀದಿಸಲು ಘಟಕ ವೆಚ್ಚದ ಶೇ.50 ರಷ್ಟು 
ಗರಿಷ್ಠ ರೂ: 27,000-00 ಗಳನ್ನು ನೀಡಲಾಗುತ್ತಿದೆ. 2019-20 ವೇ 
ಸಾಲಿನಲ್ಲಿ 122 ಕೆರೆಗಳಿಗೆ (1287 ಹೆಕ್ಟೇರ್‌) ರೂ.238.00 ಲಕ್ಷಗಳ 
ಸಹಾಯಧನ ನೀಡಲಾಗಿದೆ. 


ರಾಜ್ಯದ ಜಲಪ್ರದೇಶದಲ್ಲಿ ಪ್ರತಿ ಹೆಕ್ಟೇರ್‌ ಉಪಯುಕ್ತತಾ | 
ಜಲವಿಸ್ಟೀರ್ಣಕೆ 2000 ಬಲಿತ ಬಿತ್ತನೆ ಮೀನುಮರಿಗಳನ್ನು | 
ಮೀನುಗಾರರ ಸಹಕಾರ ಸಂಘಗಳ ಮುಖಾಂತರ ಉಚಿತವಾಗಿ ಬಿತ್ತನೆ | 
ಮಾಡಿ ಒಳನಾಡು ಮೀನು ಉತ್ಪಾದನೆಯನ್ನು ಹೆಚ್ಚಿಸಲು "ಒಳನಾಡು 
ಮೀನು ಕೃಷಿಗೆ ಪ್ರೋತ್ಸಾಹ" ಯೋಜನೆಯಡಿ ಬಲಿತ ಬಿತ್ತನೆ | 
ಮೀನುಮರಿಗಳನ್ನು ಬಿತ್ತನೆ ಮಾಡಲಾಗುತ್ತಿದೆ. 2019-20 ನೇ ಸಾಲಿನಲ್ಲಿ 
233 ಕೆರೆಗಳಿಗೆ 157 ಲಕ್ಷ ಮೀನುಮರಿಗಳನ್ನು ರೂ: 20400 ಲಕ್ಷ 
ವೆಚ್ಚದಲ್ಲಿ ದಾಸ್ತಾನು ಮಾಡಲಾಗಿದೆ. | 


' ಸರ್ಕಾರಿ ಸಾಮ್ಯದ 1/1 ಇಲಾಖೆಯಿಂದ ಅನುಮೋದಿತ i 
ಮೀನುಮರಿ ಉತ್ಪಾದನಾ ಮತ್ತು ಪಾಲನಾ ಕೆಂದ್ರಗಳಿಂದ ಖರೀದಿಸಿದ 
ಎಲ್ಲಾ ತಳಿಗಳ ಮೀನುಮರಿ ಬೆಲೆಯ ಶೇ.50 ರಷ್ಟು ಅಂದರೆ ವ್ಯಕ್ತಿಗತ 
ಗರಿಷ್ಠ ರೂ.5000/- ಹಾಗೂ ಸಂಘ ಸಂಸ್ಥೆಗಳಿಗೆ ಗರಿಷ್ಠ ರೂ.20,000/- 
ಗಳ ಮಿತಿಗೊಳಪಟ್ಟು' ಸಹಾಯಧನವನ್ನು ನೀಡಲಾಗುವುದು. 
ಮೀನುಗಾರಿಕೆ ಇಲಾಖೆಯಿಂದ ನೋಂದಾಯಿಸಿಕೊಂಡು ಸ್ವಂತ | 
ಕೊಳಗಳಲ್ಲಿ ಮೀನುಮರಿ ಪಾಲನೆ ಕೈಗೊಳ್ಳಲು ಮೀನು ಕೃಷಿಕರಿಗೆ ಪ್ರತಿ! 


ಹೆಕ್ಟೇರ್‌ ಜಲವಿಸೀರ್ಣಕ್ಕೆ, 50 ಲಕ್ಷ ಸ್ಕಾನ್‌ ಅಷ ET ನ್‌ ಫ್ರೈ | 
ಖರೀದಿಸಲು ಶೇ.50 ರಷ್ಟು ಗರಿಷ್ಠ ರೂ.25,000-00' ಗಳ ಸಹಾಯಧನ 
ಪಡೆಯಲು ಅವಕಾಶ ಕಲ್ಪಿಸಲಾಗಿದೆ. 2019-20 ನೇ ಸಾಲಿನಲ್ಲಿ 776 
ಫಲಾನುಭವಿಗಳಿಗೆ ರೂ37.73 ಲಕ್ಷ ಸಹಾಯಧನ ವೀಡಲಾಗಿದೆ. 


ಜಲಾಶಯಗಳಲ್ಲಿ ಮೀನುಮರಿ ಬಿತ್ತನೆ ರಾಜ್ಯದ . ಆಯ್ದ 
ಜಲಾಶಯಗಳಲ್ಲಿ ಬಲಿತ ಮೀನುಮರಿಗಳನ್ನು ಬಿತ್ತನೆ ಮಾಡುವ 
| ಮೂಲಕ ಮೀನುಗಾರಿಕೆ ಅಬಿವೃದ್ಧಿ ಕೈಗೊಳ್ಳುವುದು. ಅಗತ್ಯವಾದ 
ಬಲಿತ ಬಿತ್ತನೆ ಮೀನುಮರಿಗಳನ್ನು ನೋಂದಾಯಿತ' ಮೀನುಮರಿ 
ಸಾಕಾಣಿಕೆದಾರರಿಂದ ಸರ್ಕಾರವು ನಿಗದಿಪಡಿಸಿದ ದರದಲ್ಲಿ 
ಖರೀದಿಸಲಾಗುವುದು. 2019-20 ನೇ ಸಾಲಿನಲ್ಲಿ 33 ಜಲಾಶಯಗಳಲ್ಲಿ 
170 ಲಕ್ಷ ಬಲಿತ ಬಿತ್ತನೆ ಮೀನುಮರಿಗಳನ್ನು ರೂ.150.00 ಲಕ್ಷ 
ವೆಚ್ಚದಲ್ಲಿ ದಾಸ್ತಾನು ಮಾಡಲಾಗಿದೆ. 


ಕಳದ ವರ್ಷ 


ಗಳಿಂದ ರಾಜ್ಯದಲ್ಲಿ : 


ಕೆರೆಗಳಲ್ಲಿ/ಡ್ಯಾಂ/ಕಟ್ಟೆ 


! ಗಳಲ್ಲಿ ಮೀಮ 


ಸಾಕಾಣಿಕೆಗಾಗಿ 


"| ವೀಡಿರುವ ಅನುದಾನ 
|ಪೆಷ್ಟು; (ವರ್ಷವಾರು 


ಹಾಗೂ ಜಿಲ್ಲಾವಾರು 
ಸಂಪೂರ್ಣ ವಿವರ 
ನೀಡುವುದು): 


ಮಾಹಿತಿಯನ್ನು ಅಮುಬಂಧ-1 ರಲ್ಲಿ ನೀಡಲಾಗಿದೆ. 


ಮಂಡ್ಯ ಜಿಲ್ಲೆಯಲ್ಲಿ 


ಕಳೆದ ಮೂರು 
ವರ್ಷಗಳಿಂದ ಎಷ್ಟು 
ಕೆರೆಗಳಲ್ಲಿ/ಡ್ಯಾಂ೦/ 
ಕಟ್ಟೆಗಳಲ್ಲಿ ಮೀನು 
ಸಾಕಾಣಿಕೆಗಾಗಿ 
ಟೆಂಡರ್‌ ಕರೆಯ 
ಲಾಗಿದೆ (ವರ್ಷ್ಪಾವಾರು, 
ತಾಲ್ಲೂಕುವಾರು 
ಸಂಪೂರ್ಣ ಮಾಹಿತಿ 
ನೀಡುವುದು); 


ಮಾಹಿತಿಯನ್ನು ಅನುಬಂಧ-2 ರಲ್ಲಿ ನೀಡಲಾಗಿದೆ. 


ಈ ಅವಧಿಯಲ್ಲಿ 

ಮೀನು ಸಾಕಾಣಿಕೆಗಾಗಿ 
ಸರ್ಕಾರದಿಂದ ಯಾವ 
ಯಾವ ಯೋಜನೆಗಳಿಗೆ 


1 


ಮಾಹಿತಿಯನ್ನು ಅನುಬಂಧ-3 ರಲ್ಲಿ ನೀಡಲಾಗಿದೆ. 


[3 


pe 
"| ಎಷ್ಟೆಷ್ಟು 


ಅನುದಾನವನ್ನು 
ನೀಡಲಾಗಿದೆ 


| (ವರ್ಷಾವಾರು ಹಾಗೂ 


ಮಂಡ್ಯ ಜಿಲ್ಲೆಯ 
ತಾಲ್ಲೂಕುವಾರು 
ಸಂಪೂರ್ಣ ವಿವರ 
ನೀಡುವುದು); 


ರಾಜ್ಯದಲ್ಲಿ 2019-20ನೇ 


ಸಾಲಿನಲ್ಲಿ 
ಮೀನುಗಾರಿಕೆ ಇಲಾಖೆ 
ವತಿಯಿಂದ 
ಮತ್ಕ್ಯಾಶುಯ 
ಯೋಜನೆಯಡಿಯಲ್ಲಿ, 
ಮಂಜೂರು 
ಮಾಡಲಾಗಿರುವ 


| ಮನೆಗಳೆಷ್ಟು: 


ಫಲಾನುಭವಿಗಳನ್ನು 
ಆಯ್ಕೆ ಮಾಡಲು 
ಅನಮುಸರಿಸಲಾಗಿರುವ 
ಮಾನದಂಡಗಳೇನು; 
(ಮಂಡ್ಯ ಜಿಲ್ಲೆಯ 
ತಾಲ್ಲೂಕುವಾರು 
ಸಂಪೂರ್ಣ ವಿವರ 
ನೀಡುವುದು)? 


2019-20 ನೇ ಸಾಲಿನಲ್ಲಿ ಮತ್ತ್ಯಾಶ್ರಯ ಯೋಜನೆಯಲ್ಲಿ 
ಮನೆಗಳು ಮಂಜೂರಾಗಿರುವುದಿಲ್ಲ. ಈ ಯೋಜನೆಯಡಿ 
ಫಲಾನುಭವಿಗಳನ್ನು `' ಆಯ್ಕೆ ಮಾಡಲು ಈ ಕೆಳಗಿನಂತೆ 
ಮಾನದಂಡಗಳನ್ನು ಅನುಸರಿಸಲಾಗುತ್ತಿದೆ. 


ಮತ್ತ್ಯ್ಯಾಶ್ರಯ ಯೋಜನೆಯಡಿ ಫಲಾನುಭವಿಗಳ ಆಯ್ಕೆಗೆ 
ಪಾಲಿಸುತ್ತಿರುವ ನಿರ್ದಿಷ್ಠ ಮಾನದಂಡಗಳು: 


1. ಫಲಾನುಭವಿಯು ಹುಟ್ಟು/ವ್ಯತ್ತಿಯಲ್ಲಿ ಮೀೀನುಗಾರನಾಗಿರ 
ಬೇಕು, ಮೇನುಗಾರಿಕೆಗೆ ಪೂರಕವಾದ ಚಟುವಟಿಕೆಗಳಲ್ಲಿ 
ತೊಡಗಿರುವವರನ್ನು ಸಹ ಆಯ್ಕೆ ಮಾಡಬಹುದಾಗಿದೆ. 

2: ಫಲಾನುಭವಿಯು ವಿವಾಹಿತನಾಗಿರಬೇಕು 

3. ಫಲಾನುಭವಿಯು ಸ್ವಂತ ನಿವೇಶನ ಹೊಂದಿರತಕ್ಕದ್ದು. 

4. ಫಲಾನುಭವಿಯು ಸ್ಥಳೀಯ ಮೀನುಗಾರರ ಸಹಕಾರ ಸಂಘದ 

'  ಸದಸ್ಯನಾಗಿರಬೇಕು. ಇಲ್ಲದಿಡ್ನಲ್ಲಿ, ಕಳೆದ ಮೂರು ವರ್ಷಗಳಿಂದ 
ಮೀನುಗಾರಿಕೆಯಲ್ಲಿ ತೊಡಗಿರುವ ಬಗ್ಗೆ ಸಂಬಂಧಿಸಿದ 
ಮೀನುಗಾರಿಕೆ ಸಹಾಯಕ ನಿರ್ದೇಶಕರು ದೃಢೀಕರಿಸಬೇಕು. 

5. ಫಲಾನುಭವಿಯು ಸರ್ಕಾರದ ಇತರೆ ವಸತಿ ಯೋಜನೆಯಡಿ 
ಸೌಲಭ್ಯವನ್ನು ಪಡೆದಿರಬಾರದು. ಈ ಬಗ್ಗೆ ಸಂಬಂಧಪಟ್ಟಿ 
ಗ್ರಾಮ ಪಂಚಾಯಿತಿ/ ಮುನಿಸಿಪಾಲಿಟಿ/ ನಗರ ಸಭೆ ಮುಂತಾದ 
ಸಂಸ್ಥೆಗಳಿಂದ ದೃಢೀಕರಣ ಹೊಂದಿರತಕ್ಕದ್ದು. 

6. ಫಲಾನುಭವಿಯು ಅರ್ಥಿಕವಾಗಿ ಹಿಂದುಳಿದವರಾಗಿರತಕ್ಕದ್ದು 


ಸಂಖ್ಯೆ: ಪಸಂಮೀ: ಇ-44 ಮೀಇಯೋ 2021 


ಮಾನ್ಯ ವಿಧಾನ ಪರಿಷತ್‌ ಸದಸ್ಯರಾದ ಶ್ರೀ ಎನ್‌.ಅಪ್ಪಜಿಗೌಡ (ಸ್ಲಳೀಯ ಸಂಸ್ಥೆಗಳಿಂದ ಚುನಾಯಿತರಾದವರು) ಇವರ ಚುಕೆ, 
ಗ್‌ರುತ್ತಿಲ್ಲದ ಪ್ರಶ್ನೆ ಸ೦ಖ್ಯೆ: 367 ರ 


ಅಮಬಂ೦ಧ-1 


ಕಳೆದ 3 ವರ್ಷಗಳಲ್ಲಿ ಕೆರೆಗಳು/ಡ್ಯಾಂ/ಕಟ್ಟೆಗಳಲ್ಲಿ ಮೀನು ಸಾಕಾಣಿಕೆಗಾಗಿ ನೀಡಿರುವ ಅನುದಾನ ವಿವರಗಳು ರೂ ಲಕ್ಷಗಳಲ್ಲಿ 
ಕೊಡಗು ಜಿಲ್ಲೆ - 
ಸು ಯೋಜನೆಯ ಹೆಸರು 2017-18 2018-19 2019-20 
ಅನುದಾನ ಬಿಡುಗಡೆ | ವೆಚ್ಚ | ಅನುದಾನ | ಬಿಡುಗಡ | ವೆಚ್ಚ | ಅನುದಾನ | ಬಿಡುಗಡೆ | ವೆಚ್ಚ 
1 ಒಳನಾಡು ಮೀನುಗಾರಿಕೆ 
ಅಭಿವೃದ್ಧಿಗೆ ಸಹಾಯ 0 0 0 0 0 9 032 032 | 0.32 
| 2 | ಮೀನುಮರಿ ಖರೀದಿಸಲು ನೆರವು 0.51 0.54| 0.54 0.3 0.3 03, 0.53 0.53| 0.53 
3 | ಮತ್ತ್ಯಕ್ಟುಷಿ ಆಶಾಕಿರಣ 0.81 0.81 | 0.77 0.55 0.55% 0.55 0:56 0.56| 0.56 
ಜಿಲ್ಲಾ ಪಂಚಾಯತ್‌ ಯೋಜನೆಗಳು .] 
1 ಒಳನಾಡು ಮಿೀಮುಗಾರಿಕೆ 
ಅಭಿವೃದ್ಧಿಗೆ ಸಹಾಯ 21.8 218 | 21.67 - 33.29 33.29 | 33.17 5 5| 432 
ಮಂಡ್ಯ ಜಿಲ್ಲೆ K 
| 
ಸ ಯೋಜನೆಯ ಹೆಸರು 2017-18 2018-19 2019-20 
— 1 A 
NN | ಅನುದಾನ ಬಿಡುಗಡೆ | ವೆಚ್ಚ | ಅನುದಾನ | ಬಿಡುಗಡೆ | ವೆಚ್ಚ | ಅನುದಾನ | ಬಿಡುಗಡೆ | ವೆಚ್ಚ 
ಒಳನಾಡು ಮೀನುಗಾರಿಕೆ : 
1 | ಅಭಿವೃದ್ದಿಗೆ ಸಹಾಯ (ಮತ್ಮ್ಯಕೃಷಿ } 
| ಆಶಾಕಿರಣ) 3389|' 3389; 3389 6.28 6.28 | 6.28 19.79 19.79 | 19.79 
2 | ಮೀನುಮರಿ ಖರೀದಿಗೆ ಸಹಾಯಧನ 2.65 265] 265 0.1 0.1 0.1 0.85 085] 085 
3 | ಜಲಾಶಯಗಳಲ್ಲಿ ಮೀನುಮರಿ 
| ಬಿತ್ತನೆ - - - - - - 17.7 177| 177 
4 ಒಳನಾಡು ಮೀನು ಕೃಷಿಗೆ . 
ಪ್ರೋತ್ಸಾಹ 0 0 0 0 0 0 26.96 26.96 | 26.96 


ಜಿಲ್ಲಾ ಪಂಚಾಯತ್‌ ಯೋಜನೆಗಳು. 


1 | ಒಳನಾಡು ಮೀನುಗಾರಿಕೆ 
ಅಭಿವೃದ್ಧಿಗೆ ಸಹಾಯ 25 25 25} 25 25 | 24.92 30 30 | 21.39 
- , ಚಾಮರಾಜನಗರ ಜಿಲೆ 
ಸ ಯೋಜನೆಯ ಹೆಸರು - 2017-18 2018-19 2019-20 
-] ಅನುದಾನ | ಬಿಡುಗಡೆ | ವೆಚ್ಚ | ಅನುದಾನ | ಬಿಡುಗಡೆ | ವೆಚ್ಚ | ಅನುದಾನ | ಬಿಡುಗಡೆ | ವೆಚ್ಚ 
1 [ಮೀನುಮರಿ ಖರೀದಿಸಲು ನೆರವು 1 1.17 111| 111 0 [) 0 2.03 203} 203 
2 ಸಾಡು ಮೀಸು ಕೃಷಿಗೆ 
ಪ್ರೋತ್ತಾಕ 0] 0 0] 0 0 0 14.04 14.04 | 14.04 
ಜಿಲ್ಲಾ ಪಂಚಾಯತ್‌ ಯೋಜನೆಗಳು - 
4 ಒಳನಾಡು ಮೀನುಗಾರಿಕೆ » 
ಅಭಿವೃದ್ಧಿಗೆ ಸಹಾಯ 1 1 1 2 2 2 2 2 2 
T ಮೈಸೂರು ಜಿಲೆ 
ಕ. ಯೋಜನೆಯ ಹೆಸರು 2017-18 2018-19 2019-20 
ಸು೦ 1 | 
ಅನುದಾನ | ಬಿಡುಗಡೆ | ವೆಚ್ಮ | ಅನುದಾನ | ಬಿಡುಗಡ | ವೆಚ್ಚ ಅನುದಾನ | ಬಿಡುಗಡೆ ವಜ 
ಒಳನಾಡು ಮೀನುಗಾರಿಕೆ ' or 
1 | ಅಭಿವೃದ್ಧಿಗೆ ಸಹಾಯ ಮತ್ಯ್ಯ ಕೃಷಿ 
ಆಶಾಕಿರಣ 7.16 716| 7.16 6.46 646] 6.46 13.5 135| 135 
2 | ಮೀನುಮರಿ ಖರೀದಿಸಲು ನೆರವು 3.13 3.16 |..3.16 0.47 0.47 | ' 0.47 3.86 386| 386 
3 | ಒಳನಾಡು ಮೀನು ಕೃಷಿಗೆ" 
LL ಪ್ರೋತ್ಪಾಹ 0 0 0 0 0 0 2.69 269; 269 


ದಾ ಮ ನಾ ಈ ಟಟ ರಾರಾ ಎ ಮಾದವ 


ತ್‌ "ಯೋಜನೆಗಳು 


SN . SL tests pe — 

N I 
§ 1 ಒಳನಾಡು ಮೀನು ಅಭಿ ವೃದ್ಧಿಗೆ ame | 303 2859 2859 sl [ 30: 2998 K 30.86 30. ಾ 
ಹಾಸನ ಜಿಲ್ಲೆ 
2019-20 | 


RA ವ 


ಕ್ರ. 
ಸಂ; 


md 


ಯೋಜನೆಯ ಹೆಸರು 2017-18 


" 


ಅನುದಾನ | ಬಿಡುಗಡೆ 


1 ; ಒಳಸಾಡು ಮೀನುಗಾರಿಕೆ ಅಭಿವೃ್ದಿಗ ಸಹಾಯ £ 3 32 50; sol 5 
[2 ಮಿ ನು ಮರಿ ಖರೀದಿಸಲು ನೆರವು ನೆರವು ಎ 97; 071| 07; 039| 039| 039] 
K 1.7. 915] 9761 976) us 14.9 
| 4 } ಬಳನಾಡು ಮೇನುಸೃತಿಗೆ ಪ್ರವಾ o| o|_ o[_ sn 1351 


2017-18 | 2018-19 2019-20 


ಅನುದಾನ ಬಿಡುಗಡೆ | ಪೆಚ್ಚಿ | ಅನುದಾನ L ಬಿಡುಗಡೆ | ಪಚ್ಚ _. ಅನುದಾನ ಬಿಡುಗಡೆ ಪೆಚ್ಚ 


ತ ಮೀನಗಾರಿಕ ಅರಿಿಗೆಸಣಾಯ | ೩87] 467 467" 852 852 | 52 1508| 1508] 1508| 
ಮೀಸು ಮರಿ ಖರೀದಿಸಲು ನೆರವು | : H 
[2 ಬೀಸು ಮರ ಖಲ 3514 5.14, 167} 167 15.16) 15.16 1516 


3 ಜಲಾಶಯಗಳಲ್ಲಿ ಮೀನುಮರಿ ಬಿತ್ತನೆ 
4 ; ಒಳನಾಡು ಮೀನು ಕೃಷಿಗೆ ಪ್ರೋತ್ಸಾಹ 


sn! 1512 15055 


265| 265 aa] snl 31.21 
0: 01 5.91 $9, 59 


ET  ಜೆಲ್ಲಾಪಂಚಾಯತ್‌ ಯೋಜನೆಗಳು - 


[ : ಒಳನಾಡು ಮೀನುಗಾರಿತೆ : ಅಬೀವೃದ್ಧಿಗೆ y ಕಾಸಿ kl CSE | oT 
1, p A ೫ H 
ಬ ತಾರು 15.27 | 15:27 1288 1288] 1288 be i win 


್‌್ಥಲಾಶಯಗಳಲ್ಲಿ ಮೀನುಮರಿ ಬಿತ್ತನೆ ET 


0: 0: 1S 1515 
oh SS NE LN 2 0 j 
ರ | ಾ [_ 509 509. 509 316 316 ಸ 
‘ ಜಿಲ್ಲಾ ಕಂಾಜತಯಬನ 
| ಒಳನಾಡು ನಿಸ ಆನುನು: AAS la ಗ್‌ WN wi NG | 
|” [ಸಹಾಯ 847 | 1.13 20.51 20.51 ಲಾ 


MENT ಜಿಲ್ಲೆ 


2018-19 


ಒಳಸಾಡು ಮಾನು ಮೀನು ಕೃಷಿಗೆ ನ್‌್‌ ಹ 


ತ್ರ್ಯಕೃಷಿ ಅಶಾ ಕಿರಣ ಯೋಜನೆ K 


| 


“ಜಿಲ್ಲಾ ಪಂಚಾಯತ ಯೋಜನೆಗಳು 


MAE SF ಸಾ 
; , j- 
1012] 10.511 1051] 1051} 1019] ಜಣ 1019 


ಒಳನಾಡು ಮೀನುಗಾರಿಕೆ ಅಬೀವೃದ್ಧಿಗೆ 


a Qk i  ಡಕ್ಷಿಣ ಕನ್ನಡ ಗ 
ಗಗ್‌ SS TE ರ 
i ಯೋಜನೆಯ ಹೆಸರು : 2017-18 H 2018-19 
ಸಂ - ‘ i ಎ ; 
=) | ಅನುದಾನ ಬಿಡುಗಡೆ ವೆಚ್ಚ! ಅನುದಾನ ' ಬಿ: | ಪಚ್ಚಿ | 
ES EAE ಮ me ಬ 
1 | ನಳನಾರುನ ಮೀನುಗಾರಿಕೆ ಅಭಿವೃದ್ಧಿಗೆ ಸಿವಿಗೆಸಹಾಯು 12 Aid | 117) 3 PR FY be 46 a 
ಜಿಲ್ಲಾ ಪಂಜ ಪಂಚಾಯತ್‌ ಯೋಜನೆಗಳು 
TT ವವ ನವ್ಯಾ ನಗ ಕರ್ರವ್ಯನ ್‌ಾ್‌ಾ್‌ಾಾರಾರ್‌ನ್‌ಾ್ಯಾನ 
1 » R 
ll sl OO al 


- | 2018-19 ! | | 2019-20 


ಅನುದಾನ ನ| ವಡುಗಃ ಬಿಡುಗಡೆ 3 | ವೆಚ್ಚ ; ಅನುದಾನ ಬಿಡುಗಡೆ | ವೆಚ್ಚ 
ಜಿಲ್ಲಾ ಪಂಚಾಯತ್‌ ಯೋಜನೆಗಳು ' 


| ಒಳನಾಡು ಮೀನುಗಾರಿಕೆ ಅವಾಪುದಿಗ ವೃದ್ಧಿಗೆ NN NS 
i1 
ತ | ಸಹಾಯ (ಎಸ್‌.ಸಿ.ಪಿ/ಟಿ.ಎಸ್‌.ಪಿ) yy 5 HN 28; 28 276: 8] 2] 


4d 


ಉತ್ತರಕನ್ನಡ 


NN ಕ -00-101-0-03 
| ಸ್ವಂತ ಕೊಳಗಳಲ್ಲಿ ಸಿಹಿ ನೀರು/ ಸಮುದ್ರ 


ಸೀಗಡಿ ಕೃಷಿಗೆ ಸ ಸಹಾಯ 
! ಮೀನು ಮರಿ ಖರೀದಿಸಲು ನೆರವು Oy 
| 24050: 101028 | 


ಜಲಾಶಯಗಳಲ್ಲಿ ಮೀನುಮರಿ ಬಿತ್ತನೆ 
: 2405-00-101-0-54 


| ಒಳನಾಡು ಮೀನುಗಾರಿಕೆ ರಿಕೆ ಅಭಿವೃದ್ಧಿಗೆ 


- ಜಿಲ್ಲಾ ಅ ಯೋಜನೆಗಳು 


| | 2.28 ; 


. ಬೆಂಗಳೂರು: ನಗರ 


2018-19 


CN | 
ಯೋಜನೆಯ ಹೆಸರು 2017- 
ಸಂ | 017-18 
—T ಡಾ ದ 
SUNN SS 
| 7 | ಒಳನಾಡು ಮೀನುಗಾರಿಕೆ ಅಭಿವೃದ್ಧಿಗೆ ಸಹಾಯ | 13.39 
NS MaRS LS SRS ಹ 
2 ಮೀನುಮರಿ ಖರೀದಿಸಲು ನೆರವು j 0.68 
— SSE SS 
3 ; ಒಳನಾಡು ಮೀನು ಕೃಷಿಗೆ ಪೆ ಪ್ರೋತ್ಸಾ, ಹ | 


—T T . a] 8.47 | 


ಅನುದಾನ |-ಬಿಡುಗಡೆ | ವೆಚ್ಚ 


TT | 


2019. 1920 | | 


95! 39, 395 
o] 031} 0311 03; 
0 nl 77 772 


4 | ಜಲಾಶಯಗಳಲ್ಲಿ ಮೀನುಮರಿ ಬಿತ್ತನೆ | : " 224 | 224 24 08 084; 084. 


WN WN | ಕಲ್ರಾಘವಯಶಯೊವನಂ ರ್‌ 


[SS ಮ 


RN ನ 


SO ಮ 


| 
i 1 | ಒಳನಾಡು ಮೀನುಗಾರಿಕೆ ಅಂದಿ ಸಹಾಯ , 


} 
| 
_:ರಳನಾಡು. Aj an) iss ೩66, 4, 


ಬೆಂಗಳೂರು ಗ್ರಾಮಾಂತರ 


me CY 


| | 2018-19 


i ಯೋಜನೆಯ ಹೆಸರು 2017-18 
ಗ TT OO 
ಅನುದಾನ ' ಬಿಡುಗಡೆ 
| ಮೀನು ಮರಿ ಖರೀದಿಸಲು ls 
2 [ಒಳನಾಡುಮೀನುಕೃ ಕೃಷಿಗೆಪ್ರೋತ್ಲಾಹ ರಾ ol 


. ಜಿಲ್ಲಾ ಪಂಚಾಯತ್‌ ಯೋಜನೆಗಳು 


ಒಳನಾಡು ಡು ಮಿನಾವಿಕ ಅ ಅಬೀವೃದ್ಧಿಗೆ ANN TE — SN 


as las 8 18 18) is 18 


17 12] 17 


074. 10.74] 1074 | 


181289) OO 0’ 25021 2028] 


KM ಚಿಕ್ಕಬಳ್ಳಾಪುರ ರ 
್ಯ me m= 
Kl ಸಂ ಯೋಜನೆಯ ಹೆಸರು 2017-18 ! 49 | 201920 | 
ರ SS l NS 
ಅನುದಾನ | ಬಿಡುಗಡೆ | ಪಚ್ಚಿ ಅನುದಾನ 1] ಬಿಡುಗಡೆ” ಪ್ರ 


fr Se 
1 ; ಒಳನಾಡು ಮೀನುಗಾರಿಕೆ ಕ ಅಭಿದದಿಗೆ ಸಹಾಯ | al 400 400 2. 
"2 ಮೀನುಮರಿ ಖ! ಖರೀದಿಸಲು ನೆರವು 

3 "ಇರಾಶಯಗಳಲ್ಲಿ ಮೀನುಮರಿ ಬಿತ್ತನ' 


4 ' ಒಳನಾಡು. ಮೀನು ಕೃಷಿಗೆ ಪ್ರೋತ್ಸಾ ಪ್ರೋತ್ಸಾಹ ' Oo 


—— ! r -್‌ OT 
- } « " i 
[201718 2018-19 W 2019-20 


em [SSE [ES [oecns [SST ons [Sas [a 


; ಒಳನಾಡು ಮೀನುಗಾರಿಕೆ ಅಭಿವೃದ್ಧಿಗೆ ಸಹಾಯ 89.70. 89.74 g974;. 1066| 1064/1066: 2361| 2341 1166 | 
ರ Oo 056; 056i 05s6|. 022: 021| 021) 035] 035 


ಜಿಲ್ಲಾ ಪಂಚಾಯತ್‌: 


WE | ಒಳನಾಡು ಮೀನುಗಾರಿಕೆ ಸಾಕಾ ರಾ TT SS SS IN ರ 7 
5 
1 AE ಸಹಾಯ ; ! s 


| | 


ಷಾ ಪಂಚಾಯತ್‌ ಯೋಜನೆಗಳು 


 ಚೆಳಗಾವಿಕಿಲ್ಲ 


ಯೋಜನೆಯ ಹೆಸರು 2017-18 y -19 | ! 


ಮೀನು ಮರಿ ಖರೀದಿಸಲು ನೆರವು 


SS 


| 2019-20 


ಒಳನಾಡು ಒಡು ಮೀನುಗಾರಿಕೆ ಅಬೀವೃದ್ಧಿಗ Wi ರಾ en SO 
66 6 RN 6| oo 20 


ಬಿಡುಗಡೆ ವೆಚ್ಚ 


i 
3 ಸಿ 


139 333 | 


10.34 | 10. 10.34 | 


7 
| 2019-20 


2 [ev ಜಲಾಶಯಗಳಲ್ಲಿ ಮೀನುಮರಿ ಬಿತ್ತನೆ § 


ಜಿಲ್ಲಾ ನಾಜ್‌ ಹಸಗ 


! | ಒಳನಾಡು ಮೀನುಗಾರಿಕೆ ಇನ್ಸ್‌ : . | 
| 1 | ಸಹಾಯ 
i pn BA O84 840 05 


| 
105] 105] 


ಅನುದಾನ 


ಲ 
TN ಗ ರಾರಾ ರಾರಾ ರ್‌ SN 
| ಸಂ ಯೋಜನೆಯ ಹೆಸರು 2017-18 


| ಒಳನಾಡು ಮೀನುಗಾರಿಕೆ ಅಬಿವೃದ್ಧಿಗೆ 

$1 

: | ಸಹಾಯ 

1.87 187 | 187 
} 


| 2 | ಮೀನುಮರಿ ಖರೀದಿಸಲುನೆರು 


್‌ ಜಲಾಶಯಗಳಲ್ಲಿ ಮೀನುಮರಿ ಬಿತ್ತ ಬಿತ್ತನೆ 
4 | ಒಳನಾಡು ಮೀನು ಕೃಷಿಗೆ ಪೆ ಪ್ರೋತ್ಸಾ ಹ 


000 008] 004] 
1.74 1.74| 1.74 


291] 291] 291 


| _ 

ಯೋಜನೆಯ ಹೆಸರು 2017-18 _ 2019-20 _ 
ಅನುದಾನ | ಬಿಡುಗಡೆ ! ವೆಚ್ಚ ಅನುದಾನ" ಬಿಡುಗಡೆ | ವೆಚ್ಚ | ಅನುದಾನ | ಬಿಡುಗಡೆ | ವೆಚ್ಚ 
1.2. |ಳನಾಡು ಮೀನುಗಾರಿಕೆ ಅಧದಕಿಗ ಸಹಾಯ | ೦ as _ 0 0 0 o_o] 
2. ಮೀನು ಮರಿ ಖರೀರಿಸಬುನರವು | ೦3] 03 04| 00] 0 a 022| 022 
3 | ಒಳನಾಡು ಮೀನು ಕೃಷಿಗೆ ಪ್ರೋತ್ಸಾಹ 0}. 9 ) 0 0! 487| 1487| 1487 
1 


77 ಾಡು ಮುಗಿತ ಅವವ | - TT ಮಾ SN — INNS 
| ಸಹಾಯ | | _ | sss sl sl 


ಅ ಲ ತ ಳಿ pe 


 ವಿಜಯಪುರಣಜಿಲ್ಲೆ 


ಕ್ರ. 


ಮ ನ್‌ಂ ಲ 
; 


| ಒಳನಾಡು ಮೀನುಗಾರಿಕೆ 


1 
| 
| ಅಭಿವೃದ್ಧಿಗೆ ಸಹಾಯ 
[3 ಮೀನು ಮರಿ ಖರೀದಿಸಲು ನೆರವು 


ಜಲಾಶಯಗಳಲ್ಲಿ ಮೇಸುವುರಿ ಬಿತ್ತನೆ 


me de 


' ಅನುದಾನ 


| 
1 | ಒಳನಾಡು ಮೀನುಗಾರಿಕೆ ಅಭಿನೃದ್ಧಿಗೆ ಸಹಾಯ | 


ಮೀನು ಮರಿ ಖರೀನಿಸಲು ನರವು 


ಎಳನಾಡು SN AE Wa | 
ಸಹಾಯ a Tl. 10! 


| 
WEE 


ba 15.58 | 


0.23 


} 
8 a anes | | ose i | | 
ಬಿಡುಗಡೆ | ವೆಚ್ಚ | ಅನುದಾನ | ಬಿಡುಗಡೆ |ತತಿ ; ಆಸುದಾನ ' ಬಿಡುಗಡ [34 i 
pe Cr . ——— | 


| 


3951195 


| ಬಿಡುಗಡೆ | ಪೆಚ್ಚ ! ಅನುದಾನ | ಬಿಡುಗಡೆ | ಜೆಚ್ಚ | ಅನುದಾನ | ಐಡುಗಡ ಪಟ 
—— 


019 | 0.19 | 


498 498, 
8! 3881 388 


ನಾತಿ ಕಲಿ 
' ಒಳನಾಡು ಮೀನುಗಾರಿಕೆ ಅಬಿವೃದ್ಧಿಗೆ § 


NSN ಪರಿಯ ಡಿ ಗ 
| | 7 ನ್‌್‌ 
| ಸಹಾಯ | | si 4.76 | 3 3 4) 284i; 24; 24 


ep ——— 


ಯೋಜನೆಯ ಹೆಸರು 


ರ REN 


1 ; ಒಳನಾಡುಮೀನುಗಾರಿಕೆ ಅಭಿವೃದ್ಧಿಗೆ ಸಹಾಯ 
| 2 | ಮೀನುಮರಿ ಖರೀದಿಸಲು ನೆರು 


'ಜೆಲ್ಲಾ ಪಂಚಾಯತ್‌. ಯೋಜನೆಗಳು 


[ನನಾ ಮನಾಾರತ ದಿವಿ ರ್‌ y | ನ ಬಸ 
1 | | 


2017-18 


ಒಳನಾಡು ಮೀನುಗಾರಿಕ ಅಭಿವೃದ್ಧಿಗೆ ಸಹಾಯ J 


ಮೀನು ಮರಿ ಖರೀದಿಸಲು. ನೆರವು 
ಜಲಾಶಯಗಳಲ್ಲಿ ಮೀನುಮರಿ ಬಿತ್ತನೆ 


ಒಳನಾಡು ಮೀನು ಕೃಷಿಗೆ ಪ್ರಣತ AN 


ಗ 
ಮ 
[ 


! ಒಳನಾಡು ಮೀನುಗಾರಿಕೆ ಅಬಿವೃದ್ಧಿಗೆ J K ನ್‌್‌ | 
| ; 
ಸಕಾರ 


ಜಿಲ್ಲಾಪ ಪಂಚ ಯತ್‌ ಯೋಜನಗಳು 


3336 33.11; 


T _ 0.17 | 
| 0} oi 


1321: 


13.21. 


ಅನುದಾನ | ಬಿಡುಗಡೆ | EN 


ಳಾ ನೆ 


ಲ fk - |] 


029 
5.15 


D4) 029 0.29 
[ ೨35 5.15 


my 


ಸ ” - - 
1 879 852| 8.79 320 324 324, 175 175 175 


ಜಿಲ್ಲಾ ಪಂಚಾಯತ್‌ ಯೋಜನೆಗಳು 


*  ಒಳಸಾಡು ಮೀನುಗಾರಿಕೆ ಅಬಿವೃದ್ಧಿಗ | 7 i OE 
3 . . 
ಸಾಯ lel eles a6] sales 468 


ಕಲಬುರಗಿ ಜಿಲ್ಲೆ 
7 ey 
| ಯೋಜನೆಯ ಹೆಸರು 


2019-20 


| ಮೀನು ಮರಿ ಖರೀದಿಸಲು ನೆರವು 
fe ಮೀನು ತೃಷಿಗೆಪೆ ಪ್ರೋತ್ಸಾ ಹೆ . 


ಇ. 
Kl 


— EE ಪಂಚಾಯತ ಹೋಗ Wi 
' [ ಮೀನುಗಾರಿಕೆ ಅಬಿವೃದ್ಧಿಗೆ J ರ್‌ TT of 


ಯ ss sas sal ಲ 493] 933 933 


ಬೀದರ ಜಿಲ್ಲೆ P 


mm | —— SE 


j ; 

i H 

| [| H 

ಸೆಂ | ಯೋಜನೆಯ ಹೆಸರು -| 2019-20 + ; 
ಅನುಬಾಸ | ಬಿಡುಗಡೆ ' ವೆಚ್ಚ 


1 


| ಒಳನಾಡು ಮೀನುಗಾರಿಕೆ ಅಭಿಷಿಗ ಸಹಾಯ ಗ /_ . | 


2 ಮೀನು ಮರಿ ಖರೀದಿಸಲು ನೆರವು i § N 
0 | 
ST 


3 | ಜಲಾಶಯಗಳಲ್ಲಿ ಮೀನುಮರಿ ಬಿತ್ತನೆ 0: 
ವಂ 8) 138 


|__| ಒಳನಾಡು ಮೀನು ಕೃಷಿಗೆ ಪ್ರೋತ್ಸಾಹ | ol 


ಒಳನಾಡು ಮೀನುಗಾರಿಕೆ ಅಬಿವೃದ್ಧಿಗ NNR ರ್‌ NN 
1 | ಸೆಹಾಯ (ಮೀಸುಮರಿ ಬಿತ್ತನೆ) 08! 08: os 1 


ಮಾನ್ಯ ವಿಧಾನ ಪರಿಷತ್‌ ಸದಸ್ಯರಾದ ಶ್ರೀ ಎನ್‌.ಅಪ್ಪಜಿಗೌಡ (ಸ್ಥಳೀಯ ಸಂಸ್ಥೆಗಳಿಂದ ಚುನಾಯಿತರಾದವರು) ಇವರ ಚುಕ್ಕೆ ಗುರುತ್ತಿಲ್ಲದ 


ಪ್ರಶ್ನೆ ಸಂಖ್ಯೆ: 367ರ 


ಅನಮುಒಬಂಧ-2 


ಮಂಡ್ಯ ಜಿಲ್ಲೆಯ ತಾಲೂಕುವಾರು ಕೆರೆಗಳ ವಿಲೇವಾರಿ ವಿವರ 
I | ಇಲಾಖಾ £5 | 5 | 
\ } ಪ : ಜಲಾಶಯಗಳು ಸಂಖೆ ನವದಿಭಾಗಗಳು ಸಂಖೆ i | 
BE ಕೆರೆಗಳು ಸಂಖ್ಯೆ ಲ ಇಲಖ | ೨ನಾಯಿತಿ ! 
ಸ ] | ~—— Se 
ಸಿ೦ | ಬಾರು "ಗುತ್ತಿಗೆ | ಟೆ.ಕಂ. | ಗುತ್ತಿ |! ಟೆ.ಕಂ. | ಪರವಾವಿ | ಗುತ್ತಿ | ಟೆ.ಕ೦. | ಷರವಾನಿ ಸ೦ಖ್ಯ 
| ಗ ಹಗೆ! ಹ n ಗೆ! ಹ n_ | | 
Ww Nr 0 0! 0 0 | 0 4 
; % - - — } 
1 \ ) 
2 ಭಗ 7 3 Fig 4 0 0 | 0 0 0 36 | 
| ್ಸ | | 
3 1 297 RR 2 5 10 ;§ 0 0 0 | 0 WM 8 
್ಥ i L 4 1 
EE ಮಂಡ್ಯ SW 0 0 a 32 | 
5 | ಮದ್ಧೂರು | 8 38 0 TNE 1 2 2 1 52! 
ಹ Mt ವ 
6} ಮಳವಲ್ಳಿ | 18 | 1 0 | 1 RE 2 35 | 
ನ್‌್‌ | | 
7 ಗ Mad FP OEE A 5 0 | 0 | 0 10 4 
fb f | 
ಒಟ್ಟು! 48 | 126 | 1 2 10 | 2 5 3 197 | 
7 ಹೆ | | | pO | 
ಸ ಶಕ 6 16 0 0 0 | 0 2 2 26 | 
| I | f 
| 
2: ನ 6 Co 0 | 0 0’! 0 38 
[| 
| 
3 | 2018-19 p 2 5 |0| 0 0 0 | 0 0 | 0 7 
4 ಮಂಡ್ಯ | 16 1 |0| 0 | 0 0 0 0 0 3 
5 ಮದೂರು 35 [oo i|0 | 0 1 CN NE NN NE 50} 
6 ಮಳವಳ್ಳಿ TE EE 4 0 CN 34 


[eS 


! ಇಲಾಖಾ |: _, |- CN K 
ತ್ರ! ವರ್ಷ | ್ರ್ರೂತು ಕರೆಗಳುಸಂಬ್ರ  ನಲಾಶಯಗಳು ಸಂಖ್ಯ | ನದಿಭಾಗಗಳು ಸಂಖೆ ನ್ರಾಯಿತಿ ಟ್ಟ 
| ಸ೦| ವಾರು | 1 ಗುತ್ತಿಗಿ ಆಂ! ಗುತ್ತಿ ಟೆ.ಕಂ. 'ಪರವಾನಿ | ಗುತ್ತಿ 1 ಟ.ಕ೦. 1 ಪರವಾವಿ | ಗಳ ಸಂಖ್ಯೆ * 
ಹಗೆ ಹ ಗಿ ಗೆ [ಹ nN 

| | 3 ——— 

7 | ಶೀರಂಗಪ | 0 '0|0 | 1 5/0 0 5 15 
| ಜಾ TT l | L 
| ಒಟ್ಟು| 49 | 124 | 0 | 0 | 2 100 4 13 202 
; i ಾ . i | - 
1 ಕಅರ್‌ಪೇ| 6 poo 0 |0/! 0 0 2 24 
i i | 2 
i H | K 
2 |. i ನಾಗಮಂಗ 6 (31 0|0 0 |0| 0 0 1 38 
; © j } 
3 | ಪಾಂಡವ |, 5 0| 01! 0 |0| 1 0 8 
| 2019-20 ಪರ | | | 
| 4 ; ಮಂಡ್ಯ | 16 15 | 0 0: 0 /90 0 0 0 32 
| 5 |: ಮದ್ದೂರು | 10 344 | 0 | 0 | 0 | 71 0_ | 2 5 52 
6 ' ಮಳವಳ್ಳಿ 6 18 1.0 1 | 1 | 0 2 3 35 
| 7 | ಶೀರಂಗಪ | 0° 01lo 1s 0 0 5 15 
| ಟ್ವಣ | 
| ಒಟ್ಟು] 50 [120 |0| 1 2 10 | 0 5 16 204 


« 


ಬಂಧೆ -3 


ಸಂ. ನಾರ್ಯಕ್ರಮಗಳ ಷರ —: 2ರ | ೦ 201-20, 
| WN ಮಂಡ್ಯ ತಾಲ್ಲೂಕು We 


ಮುತ್ನೆ ಕೃಷಿ ಆಶಾಕಿರಣ 
ಒಳನಾಡು ಮೀನು ಕೃಷಿಗೆ ಪ್ರೋತ್ಸಾಹ 


4 ನಿಲಾಶಯಗಳಲ್ಲಿ ಮೀನುಮರಿ ದಾಸ್ತಾನು 


[ನಾಡು ಮೀನು ) ಕೃಷಿಗೆ ಪ್ರೋತ್ಸಾಹ 
| ಜಲಾಶಯಗಳಲ್ಲಿ ಮೀನುವುರಿ ದಾಸ್ತಾನು 


| 


SS ITE (1 | 
ETT 


ಮೀನುಮರಿ ಖರೀದಿಗೆ ಸಹಾಯಧನ _ 
ಮತ್ಸ ಕೃಷಿ ಆಶಾಕಿರೂ 

ನಾಡು ವೀ ತ್ಯತಿಗ ಪ್ರೋತ್ಸಾಹ 
ಜಲಾಶಯಗಳಲ್ಲಿ ಮೀನುಮರಿ ದಾಸ್ತಾನು | 


pS ——————————————————: ಲ 
Mf 4 | ಜಲಾಶಯಗಳಲ್ಲಿ ಮೀನುಮರಿ ದಾಸ್ತಾನು 


ನಾಗಮಂಗಲ ತಾಲ್ಲೂಕು 


ಪಾಂಡವಪುರ ತಾಲ್ಲೂಕು ರ 


| 


FT ಮಿನ ಕತೆ ಪ್ರೋತ್ಯಾ 
Ree 


3 ರಂಗಪಟ್ಟ ಣ ತಾಲ್ಲೂಕು Fp 
EE [ಮೀನುಮರಿ ಖರೀದಿಗೆ ಸಹಾಯಧನ 
| 7 [ಮತ್ಸ್ಯ ಕೃಷಿ ಆಶಾಕಿರಣ 


ಸವ ಸಗತ್ಯಾವಡ' CRE 
NCTE NNN 


